


24 ಪ್ರವಾದಿ(ಸ) ರವರ ಜನನ ಯಾವಾಗ..? |2 


ಪ್ರವಾದಿ(ಸ) ಹುಟ್ಟಿದ ದಿನ ಮತ್ತು ತಿಂಗಳು ಯಾವುದೆಂಬ 
ಬಗ್ಗೆ ವಿದ್ವಾಂಸರು ಭಿನ್ನಮತದಲ್ಲಿದ್ದಾರೆ. 





1. ಪ್ರವಾದಿ(ಸ) ರವರು ಹುಟ್ಟಿದ ದಿನ 
ಯಾವುದು? 


ಪ್ರವಾದಿ(ಸ) ರವರು ಜನಿಸಿದ ದಿನ ಸೋಮವಾರವಾಗಿ- 
ದೆ. ಇದರ ಕುರಿತು ಪ್ರವಾದಿ(ಸ) ಯವರಿಂದ ಅಧಿಕೃತ 
ಹದೀಸೊಂದು ಸಹೀಹ್‌ ಮುಸ್ಲಿಂ ಮತ್ತು ಇತರ ಹದೀಸ್‌ 
ಗ್ರಂಥಗಳಲ್ಲಿ ಅಬೂ ಕತಾದಾ ಅಲ್‌-ಅನ್ನಾರಿ(ರ) 
ರವರಿಂದ ವರದಿಯಾಗಿದೆ. ಅದರಲ್ಲಿರುವ ಪ್ರಕಾರ, ಪ್ರ- 
ವಾದಿ(ಸ) ರೊಂದಿಗೆ ಸೋಮವಾರದ ಉಪವಾಸದ ಬಗ್ಗೆ 
ಕೇಳಲಾದಾಗ, ಅವರು “ಅಂದು ನಾನು ಹುಟ್ಟಿದ ದಿನ” 
ಎಂದು ಉತ್ತರಿಸಿದರು. 


ಈ ಹದೀಸಿನ ಆಧಾರದಲ್ಲಿ ಪ್ರವಾದಿ(ಸ) ರವರ ಜನ್ಮದಿ- 
ನವು ಸೋಮವಾರವೆಂದು ಸಾಬೀತಾಗುತ್ತದೆ. ಈ ಸ್ಪಷ್ಟ 


nd ಪ್ರವಾದಿ(ಸ) ರವರ ಜನನ ಯಾವಾಗ..? | 3 


ಹೇಳಿಕೆಯನ್ನು ಹೊರತುಪಡಿಸಿ ಪ್ರವಾದಿ(ಸ) ರವರ 
ಜನ್ಮದಿನದ ಕುರಿತು ಬಂದಿರುವ ಹೇಳಿಕೆಗಳೆಲ್ಲವೂ 
ಅಸತ್ಯವೂ ನಿರಾಧಾರವೂ ಆಗಿವೆ. ಏಕೆಂದರೆ ಅವು 
ಪ್ರವಾದಿ(ಸ) ರವರ ಸ್ಪಷ್ಟ ಹದೀಸಿಗೆ ವಿರುದ್ಧವಾದ ಹೇ- 
ಳಿಕೆಗಳಾಗಿವೆ. 





ಇಬ್ನ್‌ ಅಬ್ದುಲ್‌ ಬರ್ರ್‌ ಹೇಳುತ್ತಾರೆ: “ಪ್ರವಾದಿ(ಸ) ರವರು 
ಸೋಮವಾರ ಜನಿಸಿದರು ಎಂಬುದರಲ್ಲಿ ಯಾವುದೇ 
ವಿವಾದಗಳಿಲ್ಲ'' 


ಇಬ್ನುಲ್‌ ಜೌಹಿ ಹೇಳುತ್ತಾರೆ: “ಪ್ರವಾದಿ(ಸ) ರವರು 
ಸೋಮವಾರ ಜನಿಸಿದರು ಎಂಬ ವಿಷಯದಲ್ಲಿ ಒಮ್ಮ- 
ತಾಭಿಪ್ರಾಯವಿದೆ”. 


ಇಮಾಮ್‌ ನವವಿ ಹೇಳುತ್ತಾರೆ: “ಪ್ರವಾದಿ(ಸ) ರವರು 
ಸೋಮವಾರ ಜನಿಸಿದರು ಎನ್ನುವುದರಲ್ಲಿ ಎಲ್ಲರ ಒಮ್ಮ- 
ತವಿದೆ”. 


a4 ಪ್ರವಾದಿ(ಸ) ರವರ ಜನನ ಯಾವಾಗ..? |4 


ಇಬ್ನು ಕಸೀರ್‌ ಹೇಳುತ್ತಾರೆ: “ಇದರ ಬಗ್ಗೆ ಯಾವುದೇ 
ಭಿನ್ನಾಭಿಪ್ರಾಯವಿಲ್ಲ”. 





ಪ್ರವಾದಿ(ಸ) ರವರು ರಬೀಲಲ್‌ ಅವ್ವಲ್‌ ತಿಂಗಳ ಹದಿ- 
ನೇಳನೇ ದಿನ ಶುಕ್ರವಾರದಂದು ಜನಿಸಿದರು ಎನ್ನುವ- 
ವರು ಮಹಾ ತಪ್ಪು ಗ್ರಹಿಕೆಯಲ್ಲಿರುವರು. ಇದನ್ನು 
ಹಾಫಿರು್‌ ಇಬ್ನು ದಹಿಯ್ಯರವರು ಕೆಲವು ಶಿಯಾಗಳ 
644 ಎ೬೬ ೫ ಫಟ] ಎನ್ನುವ ಪುಸ್ತಕದಿಂದ ಆಯ್ದು 
ಅದನ್ನು ಉಲ್ಲೇಖಿಸಿ ಅದು ದುರ್ಬಲವಾದ ಹೇಳಿಕೆ 
ಎಂದಿದ್ದಾರೆ. ವಾಸ್ತವದಲ್ಲಿ ಆ ಹೇಳಿಕೆಯು ಪ್ರವಾದಿ(ಸ) 
ಯವರ ಹದೀಸಿಗೆ ವಿರುದ್ಧವಾದ ಕಾರಣ ದುರ್ಬಲವಾ- 
ದುದೇ ಆಗಿದೆ. 


2. ಪ್ರವಾದಿ(ಸ) ರವರು ಹುಟ್ಟಿದ ದಿನಾಂಕ 
ಯಾವುದು? 


ವಿದ್ವಾಂಸರು ಪ್ರವಾದಿ(ಸ) ರವರ ಜನ್ಮ ದಿನಾಂಕದ 


44 ಪ್ರವಾದಿ(ಸ) ರವರ ಜನನ ಯಾವಾಗ..? | 5 


ಕುರಿತು ಈ ಕೆಳಗಿನ ವಿಭಿನ್ನ ಅಭಿಪ್ರಾಯಗಳನ್ನು 
ಹೊಂದಿದ್ದಾರೆ. 





ಮೊದಲನೇ ಅಭಿಪ್ರಾಯ: ಅವರ ಜನನವು ರಬೀಉಲ್‌ 
ಅವ್ವಲ್‌ ತಿಂಗಳ ಎರಡನೇ ದಿನದಲ್ಲಾಗಿತ್ತು. ಇದು 
ಇಬ್ನು ಅಬ್ದುಲ್‌ ಬರ್ರ್‌ ರವರ ಹೇಳಿಕೆ. ಇದನ್ನು ಅಬೂ 
ಮ್‌'ಶರ್‌ ನಜೀಹ್‌ ಬಿನ್‌ ಅಬ್ದುಲ್‌ ರಹಮಾನ್‌ 
ಅಲ್‌-ಮದನಿಯವರಿಂದ ಅಲ್‌-ವಾಕಿದಿಯವರು 
ವರದಿ ಮಾಡಿರುವರು. 


ಎರಡನೇ ಅಭಿಪ್ರಾಯ: ರಬೀಲಲ್‌-ಅವ್ವಲ್‌ ತಿಂಗಳ 
ಮೂರನೇ ದಿನದಲ್ಲಾಗಿತ್ತು. ಇದನ್ನು ಇಬ್ನು ಜಮಾಅಃ 
ಅಲ್‌-ಕತ್ತಾನಿ ದುರ್ಬಲವಾದ ರೀತಿಯಲ್ಲಿ ವರದಿ ಮಾ- 
ಡಿರುವರು. 


ಮೂರನೇ ಅಭಿಪ್ರಾಯ: ರಬೀಉಲ್‌ ಅವ್ವಲ್‌ ತಿಂಗಳ 
ಎಂಟನೇ ದಿನವಾಗಿತ್ತು ಇದನ್ನು ಅಲ್‌ ಹುಮೈದಿಯವ- 





+. ಪ್ರವಾದಿ(ಸ) ರವರ ಜನನ ಯಾವಾಗ..? | 6 


ರು ಇಬ್ನ್‌ ಹರ ರಿಂದ ವರದಿ ಮಾಡಿರುವರು ಮತ್ತು 
ಮುಹಮ್ಮದ್‌ ಬಿನ್‌ ಜುಬೈರ್‌ ಬಿನ್‌ ಮುತ್‌'ಇಮ್‌ 
ರವರಿಂದ ಅರ್ಬುಹ್ರೀರವರು ಹಾಗೂ ಅರ್ಬುಹ್ರೀರವ- 
ರಿಂದ ಮಾಲಿಕ್‌ ಉಕೈಲ್‌ ಯೂನಸ್‌ ಬಿನ್‌ ಯಮೀದ್‌ 
ಮತ್ತಿತರರು ವರದಿ ಮಾಡಿರುವರು. ಇಬ್ದು ಅಬ್ದುಲ್‌ 
ಬರ್ರ್‌ ರವರು ಚರಿತ್ರೆಗಾರರಿಂದ ವರದಿ ಮಾಡಿರುವರು. 
ಅವರೆಲ್ಲರೂ ಇದನ್ನು ಸಹೀಹ್‌ ಎಂದಿರುವರು. ಅಲ್‌ 
ಹಾಫಿರುಲ್‌ ಕಬೀರ್‌ ಮುಹಮ್ಮದ್‌ ಇಬ್ನು ಮೂಸಾ 
ಅಲ್‌ ಖವಾರಿರುಮೀರವರು ಇದನ್ನೇ ದೃಢೀಕರಿಸಿರು- 
ವರು. ಅಲ್‌ ಹಾಫಿರು್‌ ಅಬುಲ್‌ ಖತ್ತಾಬ್‌ ಇಬ್ದು ದಹಿ- 
ಯ್ಯಾರವರು “|... ಖೂ ತಿ ಅಬಿ ಎನ್ನುವ ತನ್ನ 
ಗ್ರಂಥದಲ್ಲಿ ಇದನ್ನೇ ಅಂಗೀಕರಿಸಿರುವರು. 


ನಾಲ್ಕನೇ ಅಭಿಪ್ರಾಯ: ರಬೀಉಲ್‌ ಅವ್ವಲ್‌ ತಿಂಗಳ 
ಒಂಬತ್ತನೇ ದಿನವಾಗಿತ್ತು. ಇದನ್ನು ಮಹ್ಮೂದ್‌ ಪಾಷಾ 
ಅಲ್‌-ಫಲಕಿರವರು ಖಗೋಳಶಾಸ್ತ್ರ ದ ಅಧ್ಯಯನದ 


$4 ಪ್ರವಾದಿ(ಸ) ರವರ ಜನನ ಯಾವಾಗ..? |7 


ಮುಖಾಂತರ ದೃಢೀಕರಿಸಿರುವರು. ಇಬ್ನ್‌ ಉಸೈಮೀನ್‌ 
ರವರು ಕೂಡ ಇದರ ಕಡೆಗೇ ಒಲವು ತೋರಿರುವ- 
ರು ಮತ್ತು ಅರ್ರಹೀಖುಲ್‌ ಮಖ್ತೂಮ್‌ ರ ಲೇಖಕ 
ಅಲ್‌-ಮುಬಾರಕ್‌ ಪೂರಿಯವರು ಇದನ್ನೇ ಆಯ್ಕೆ 
ಮಾಡಿರುವರು. 





ಐದನೇ ಅಭಿಪ್ರಾಯ: ರಬೀಲಉಲ್‌ ಅವ್ವಲ್‌ ತಿಂಗಳ 
ಹತ್ತನೇ ದಿನವಾಗಿತ್ತು. ಇಬ್ನು ದಹಿಯ್ಯರವರು ಇದನ್ನು 
ತಮ್ಮ ಗತ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಅಬೂ 
ಜಾಫರ್‌ ಅಲ್‌-ಬಾಕಿರ್‌ ರವರಿಂದ ಇಬ್ನು ಅಸಾಕಿರ್‌ 
ರವರು ಇದನ್ನು ವರದಿ ಮಾಡಿರುವರು ಹಾಗೂ ಅಶ್ಶು- 
ಆ್‌ಬಾರವರಿಂದ ಮುಜಾಹಿದ್‌ ರವರು ಇದನ್ನು ವರದಿ 
ಮಾಡಿರುವರು. 


ಆರನೇ ಅಭಿಪ್ರಾಯ: ರಬೀಉಲ್‌ ಅವ್ವಲ್‌ ತಿಂಗಳ ಹನ್ನೆ- 
ರಡನೇ ದಿನವಾಗಿತ್ತು. ಇಬ್ನ್‌ ಇಸ್ಲಾಕ್‌ ರವರು ಇದನ್ನೇ 
ನಿಗದಿಪಡಿಸಿದ್ದಾರೆ. ಇಬ್ದು ಅಬ್ಬಾಸ್‌ ಮತ್ತು ಜಾಬಿರ್‌ 





ಈ. ಪ್ರವಾದಿ(ಸ) ರವರ ಜನನ ಯಾವಾಗ..? | 8 


ರವರಿಂದ ಸಡಃದ್‌ ಬಿನ್‌ ಮೀನಾರವರು ಮತ್ತು 
ಸರಃದ್‌ ಬಿನ್‌ ಮೀನಾರವರಿಂದ ಅಫ್ಫಾನ್‌ ರವರು ಮತ್ತು 
ಅಫ್ಸಾನ್‌ ರವರಿಂದ ಇಬ್ನು ಅಬೀ ಶೈಬಾರವರು ತನ್ನ 
ಮುಸನ್ನಫ್‌ ನಲ್ಲಿ ವರದಿ ಮಾಡಿರುವರು. ಇಬ್ನು ಅಬ್ಬಾಸ್‌ 
ಮತ್ತು ಜಾಬಿರ್‌ ರವರು ಹೇಳುತ್ತಾರೆ: ಅಲ್ಲಾಹನ ಸಂದೇ- 
ಶವಾಹಕರು ಆನೆಯ ವರ್ಷದಲ್ಲಿ ರಬೀಉಲ್‌ ಅವ್ವಲ್‌ 
ತಿಂಗಳ ಹನ್ನೆರಡನೆಯ ತಾರೀಖು ಸೋಮವಾರದಂ- 
ದು ಜನಿಸಿದರು. ಇದೇ ದಿನದಂದು ಅವರನ್ನು ಪ್ರವಾ- 
ದಿಯಾಗಿ ಆಯ್ಕೆ ಮಾಡಲಾಯಿತು. ಇದೇ ದಿನ ಅವರು 
ಆಕಾಶ ಲೋಕಕ್ಕೆಮಿಆ್‌'ರಾಜ್‌ ಹೋದರು. ಇದೇ ದಿನ 
ಅವರು ಹಿಜ್ರಾ ಹೋದರು ಮತ್ತು ಇದೇ ದಿನ ಅವರು 
ಮರಣ ಹೊಂದಿದರು. ಇದುವೇ ಜನ ಸಾಮಾನ್ಯರಲ್ಲಿ 
ಪ್ರಸಿದ್ಧವಾದ ಸಂಗತಿ. 


ಏಳನೇ ಅಭಿಪ್ರಾಯ: ರಬೀಉಲ್‌ ಅವ್ವಲ್‌ ತಿಂಗಳ ಇಪ್ಪ- 
ತ್ತೊಂದನೇ ದಿನವಾಗಿತ್ತು. ಇದನ್ನು ಇಬ್ನು ದಹಿಯ್ಯರವ- 


4 ಪ್ರವಾದಿ(ಸ) ರವರ ಜನನ ಯಾವಾಗ..? |9 


ರು ಮಂತ್ರಿ ಅಬೂ ರಾಫಿಆ್‌ ರವರ ಪತ್ರದಿಂದ, ಅಬೂ 
ರಾಫಿಆ್‌ ರವರು ತನ್ನ ತಂದೆ ಅಲ್‌ ಹಾಫಿರು್‌ೌ ಅಬೂ 
ಮುಹಮ್ಮದ್‌ ಇಬ್ದು ಹರು ರವರಿಂದ ವರದಿ ಮಾಡಿ- 
ರುವರು. ಇಬ್ಬು ಕಸೀರ್‌ ರವರು ಹೇಳುತ್ತಾರೆ: ಅಲ್‌ ಹು- 
ಮೈದಿರವರು ವರದಿ ಮಾಡಿರುವ ಇಬ್ನು ಹರಭ್ಮ್‌ ರವರ 
ಮೊದಲ ಹೇಳಿಕೆ ಅಂದರೆ ರಬೀಉಲ್‌ ಅವ್ವಲ್‌ ತಿಂಗಳ 
ಎಂಟನೇ ದಿನ. ಇದುವೇ ಹೆಚ್ಚು ಸರಿಯಾದ ಮತ್ತು 
ಸಾಬೀತಾದ ಹೇಳಿಕೆ. 





ಎಂಟನೇ ಅಭಿಪ್ರಾಯ: ರಬೀಲಲ್‌ ಅವ್ವಲ್‌ ತಿಂಗಳ 
ಹದಿನೇಳನೇ ದಿನವಾಗಿತ್ತೆಂದು ಹೇಳಲಾಗುತ್ತದೆ. ಇದನ್ನು 
ಇಬ್ನು ದಹಿಯ್ಯರವರು ಕೆಲವು ಶಿಯಾಗಳಿಂದ ವರದಿ 
ಮಾಡಿದ್ದಾರೆ. 


4] ಪ್ರವಾದಿ(ಸ) ರವರ ಜನನ ಯಾವಾಗ..? | 10 


3. ಪ್ರವಾದಿ (ಸ) ರವರ ಹುಟ್ಟಿದ ತಿಂಗಳು 
ಯಾವುದು? 





ಪ್ರವಾದಿ(ಸ) ರವರ ಜನ್ಮ ತಿಂಗಳನ್ನು ನಿಶ್ಚಯಿಸುವಲ್ಲಿ 
ವಿದ್ವಾಂಸರು ಈ ಕೆಳಗಿನ ವಿಭಿನ್ನ ಅಭಿಪ್ರಾಯಗಳನ್ನು 
ಹೊಂದಿದ್ದಾರೆ. 


ಮೊದಲನೇ ಅಭಿಪ್ರಾಯ: ರಬೀಉಲ್‌ ಅವ್ವಲ್‌ ತಿಂಗ- 
ಳಾಗಿತ್ತು. ಇಬ್ಬು ಕಸೀರ್‌ ಹೇಳುವಂತೆ ಇದುವೇ ಬಹು- 
ಸಂಖ್ಯಾತ ಪಂಡಿತರ ಅಭಿಪ್ರಾಯವಾಗಿದೆ. ಇದನ್ನು 
ಅಲ್‌ ಕತ್ತಾನಿ, ಅರ್ದುರ್ಹೂನಿ ಮತ್ತು ಇತರರು ಸಹೀಹ್‌ 
ಎಂದಿರುವರು. 


ಎರಡನೇ ಅಭಿಪ್ರಾಯ: ರಬೀಉಲ್‌ ಆಖರ್‌ ತಿಂಗಳಾ- 
ಗಿತ್ತು. ಇದನ್ನು ಅಲ್‌ ಕತ್ತಾನಿಯವರು ವರದಿ ಮಾಡಿ- 
ರುವರು. 


ಮೂರನೇ ಅಭಿಪ್ರಾಯ: ಸಫರ್‌ ತಿಂಗಳಾಗಿತ್ತು. ಇದನ್ನು 
OOOO 


8 ಪ್ರವಾದಿ(ಸ) ರವರ ಜನನ ಯಾವಾಗ...? | 11 


ಕೂಡ ಅಲ್‌ ಕತ್ತಾನಿಯವರು ವರದಿ ಮಾಡಿರುವರು. 





ನಾಲ್ಕನೇ ಅಭಿಪ್ರಾಯ : ರಂರುಾನ್‌ ತಿಂಗಳಾಗಿತ್ತು. 
ಇಬ್ನು ಕಸೀರ್‌ ಇದರ ಕುರಿತು ಹೇಳುತ್ತಾರೆ: ಇದನ್ನು 
ಇಬ್ದು ಅಬ್ದುಲ್‌ ಬರ್ರ್‌ ರವರು ರುಖೈರ್‌ ಬಿನ್‌ ಬಕ್ಸಾರ್‌ 
ರವರಿಂದ ವರದಿ ಮಾಡಿರುವರು. ಇದೊಂದು ಬಹಳ 
ದುರ್ಬಲವಾದ ವರದಿಯಾಗಿದೆ. ಪ್ರವಾದಿ(ಸ) ಯವರಿಗೆ 
ನಲ್ವತ್ತು ವರ್ಷ ಪ್ರಾಯವಾದಾಗ ರಂರುಾನ್‌ ತಿಂಗಳಲ್ಲಿ 
ವಹ್ಯ ಅವತೀರ್ಣಗೊಂಡಿರುವ ವಿಷಯದಲ್ಲಿ ಯಾರಿಗೂ 
ಭಿನ್ನಾಭಿಪ್ರಾಯವಿಲ್ಲ ಆದರೆ ಇದನ್ನೇ ಮಾನದಂಡವಾ- 
ಗಿ ಮಾಡಿಕೊಂಡು ಪ್ರವಾದಿ(ಸ) ಯವರು ರಂರಭಾನ್‌ 
ತಿಂಗಳಲ್ಲೇ ಜನಿಸಿರುವರು ಎನ್ನುವ ಮಾತಿಗೆ ಯಾವುದೇ 
ಹುರುಳಿಲ್ಲ ಅಲ್ಲಾಹು ಚೆನ್ನಾಗಿ ಬಲ್ಲವನು. 


ಐದನೇ ಅಭಿಪ್ರಾಯ: ಮುಹರ್ರಮ್‌ ತಿಂಗಳಾಗಿತ್ತು. 
ಇದನ್ನು ಮುಹೃದ್ದೀನ್‌ ಶೇಖ್‌ ಅಬ್ದುಲ್‌ ಖಾದರ್‌ 
ಜೀಲಾನಿ ರವರು ತನ್ನ ಗ್ರಂಥವಾದ ಅಲ್‌ ಗುನ್ಯಾಃ ದಲ್ಲಿ 


4A ಪ್ರವಾದಿ(ಸ) ರವರ ಜನನ ಯಾವಾಗ...? | 12 


ಆಶೂರಾದ ಶ್ರೇಷ್ಠತೆಯನ್ನು ವಿವರಿಸುತ್ತಾ ಉಲ್ಲೇಖಿಸಿ- 
ದ್ದಾರೆ. 





ಹೆಚ್ಚಿನ ಆದ್ಯತೆ: 


ಮೇಲಿನ ಈ ಎಲ್ಲಾ ಹೇಳಿಕೆಗಳ ನಂತರ ತಿಳಿದು ಬರುವ 
ಸಂಗತಿಯೆಂದರೆ, ಪ್ರವಾದಿ(ಸ) ಯವರು ಜನಿಸಿದ 
ತಿಂಗಳು ರಬೀಉಲ್‌ ಅವ್ವಲ್‌ ಆಗಿತ್ತು ಮತ್ತು ಅವರ 
ಹುಟ್ಟಿದ ದಿನ ಅದೇ ತಿಂಗಳ ಒಂಬತ್ತನೇ ದಿನವಾಗಿತ್ತು. 
ಈ ಹೇಳಿಕೆಯು ಖಗೋಳಶಾಸ್ತ್ರದ ಅಧ್ಯಯನವನ್ನಾ- 
ಧರಿಸಿ ಹೇಳಲಾಗಿದೆ ಮತ್ತು ಈ ವಿಷಯದಲ್ಲಿ ಇದುವೇ 
ಅತ್ಯಂತ ಪ್ರಬಲವಾದ ಆಧಾರವೂ ಆಗಿದೆ. ಅಲ್ಲಾಹು 
ಚೆನ್ನಾಗಿ ಬಲ್ಲವನು. 


ಆಧಾರ ಪ್ರಮಾಣಗಳು: 


(1*1-14//1) 5 ಡಿ ಸಚ .ಸ 
ಯೆ ಕುಲೆ ಕಾ ದ್ರಹಿ ಆಯ ಟೂ ಸತ 
OOOO 


Ne ಪ್ರವಾದಿ(ಸ) ರವರ ಜನನ ಯಾವಾಗ...? | 13 


(14 /Yo) 

(V/V is SN gd 

wed goad je pd ಬಹಿ 
N/M gs 

(Ns No) ge gpg 8 

C/N) ಓಟ silos ಸ 

SM glad) A di V 
(A 11೪ sal ಟೂ 

ed ಕೂ ಅಪಿ ಆ glad ಓತು A 
(1 / 0) ಯ 

hi ಬಡೆ oe ಪೃಷ್ಟ 8 ಎಡಿ 4 
A) 





("4/1 SAN ISN LN 
(Aigo) ಆಳ NY AlN 


(Vo: 2) SHS a pgs Gr NY 


| ಪ್ರವಾದಿ(ಸ) ರವರ ಜನನ ಯಾವಾಗ...? | 14 


(111 / YN oN 

MN dp ತ್ರ ಚೆ ದರೆ past 
(11 ಸ್ರ) SS isles 

spd ಡಿ sad lad ಎ್ಬ ಯ ಟ್ರ. 10 
(೩4 /ಸ) 





110 ರಾಜ್‌ ol ಟಟ ಆಡಿ ಬ್ರಾ ಸಿಗ 
(YAN 


ed Sed ಯ! As ಬ್ರಾಬ ಹಟ್ಟಿ 
(ಗಿಸಿ ಪಿಟೂ 1 ys ಟ್ಟ ಟಿ cg) 


ಸ್ವ) dani) AS jal) 
ANNASEEHA ISLAMIC MOVEMENT 


SURATKAL, MANGALORE - 575 014 
MOB: 9731593091 / 9945171612 





7. Jamiyathe Ahle Hadees 
; Mangalore 


ತ್‌ 


